ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ಬೆಂಗಳೂರು ಮಾಗಡಿ ಚತುಷ್ಪಥ ರಸ್ತೆ ಕಾಮಗಾರಿಯು ಕೇಶಿಫ್‌ನಲ್ಲಿ ಮಂಜೂರಾಗಿದ್ದು 
ವಿಳಂಬವಾಗುತ್ತಿರುವ ಬಗ್ಗೆ 


ಶ್ರೀ ಹೆಚ್‌.ಎಂ. ರೇವಣ್ಣ (ವಿಧಾನಸಭೆಯಿಂದ ಚುನಾಯಿತರಾದವರು) :- 


629 (813) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ಬಿಷಯಗಳಸಿನ್ನು ದಯವಿಟ್ಟು ತಿಳಿಸುವರೆ: 


(ಅ) ಬೆಂಗಳೂರು-ಮಾಗಡಿ ಚತುಷ್ಪಥ ರಸ್ತೆ ಕಾಮಗಾರಿಯು ಕೇಶಿಫ್‌ನಲ್ಲಿ ಮಂಜೂರಾಗಿದ್ದು, 
ಇಲ್ಲಿಯವರೆಗೆ ಕಾಮಗಾರಿ ಪ್ರಾರಂಭವಾಗದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಈ ಕಾಮಗಾರಿಯು ಪೂರ್ಣಗೊಳ್ಳಲು ಎಷ್ಟು ಕಾಲಾವಕಾಶ ಬೇಣಾಗಿರುತ್ತದೆ ; ಈ ಯೋಜನೆಗೆ 
ತಗಲುವ ಅಂದಾಜು ಮೊತ್ತವೆಷ್ಟು ; 


(ಇ) ಈ ಕಾಮಗಾರಿಯು ವಿಳಂಬವಾಗುವುದಕ್ಕೆ ಕಾರಣವೇನು ? (ಪೂರ್ಣ ವಿವರ ನೀಡುವುದು) 


